


CPMG/ KA/ BG-GPO/13/2003-2005 | ವಿಶ್ವಮಾನವ ವರ್ಷ 


ಕರ್ನಾಟಕ ಕಾಜಪಳತ 


ಶ್ರಿ 
ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜನವರಿ ೨೨, ೨೦೦೪ (ಮಾಘ ೨, ಶಕ ವರ್ಷ ೧೯೨೫ ಸಂಚಿಕೆ ೪ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


(© 


GQ 








ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 52 ಕೃಪಇ 2003, ಬೆಂಗಳೂರು, ದಿನಾಂಕ: 5ನೇ ಜನವರಿ 2004 
ಕೃಷಿ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ನಮೂದಿಸಲಾದ ದಿನಾಂಕಗಳಂದು ಅಪರಾಹ್ನ 
ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

















ಕ್ರಮ ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಕಛೇರಿ ಅಧಿಕಾರಿಯ ಜನ್ಮ ಸೇವೆಯಿಂದ 
ಸಂಖ್ಯೆ ದಿನಾಂಕ ನಿವೃತ್ತಿಯಾಗುವ ದಿನಾಂಕ 
I 2 3 4 
ಜಂಟಿ ನಿರ್ದೇಶಕರು:- 
1. (ಸೈಯದ್‌ ಮೀರ್‌, 14.06.1946 30.06.2004 
ಭೂ ಅಭಿವೃದ್ಧಿ ಅಧಿಕಾರಿ (ಕಾಡಾ) ನೀರಾವರಿ, ಗುಲ್ಬರ್ಗಾ. 
2. | ಜಿ.ಹೆಚ್‌. ಶಾಮಣ್ಣ, 30.06.1946 30.06.2004 


ಭೂ ಅಭಿವೃದ್ದಿ ಅಧಿಕಾರಿ (ಕಾಡಾ) ಭದ್ರಾ ಯೋಜನೆ, ಶಿವಮೊಗ್ಗ. 
€ () 





ಉಪ ಕೃಷಿ ನಿರ್ದೇಶಕರು:- 








3. ವೈ.ಬಿ. ಪಾಟೀಲ್‌, 01.03.1946 29.02.2004 
ಉಪ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, 
ದಡೇಸುಗೂರು. 

4. ಎಂ. ಮೋಹನರಾವ್‌, 28.03.1946 31.03.2004 


ಉಪ ಕೃಷಿ ನಿರ್ದೇಶಕರು, 
ಕೀಟನಾಶಕ ನಿಯಂತ್ರಣ ಪ್ರಯೋಗಾಲಯ, ಗುಲ್ಬರ್ಗಾ. 




















51ಎ. ತಿಪ್ಪಣ್ಣ 26.05.1946 31.05.2004 
ಜಿಲ್ಲಾ ಜಲಾನಯನ ಅಭಿವೃದ್ದಿ ಅಧಿಕಾರಿಗಳು, ಗದಗ್‌. 

6. (ಕೆ. ಚಂದ್ರಶೇಖರನ್‌, | 30.06.1946 30.06.2004 
ಉಪ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ನುಗು, 
ಹೆಚ್‌.ಡಿ. ಕೋಟೆ. 








(೪೧) 


೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ 


ಭಾಗ - ೨ 








2 


3 


4 





ಬಿ.ಕೆ. ಮಹದೇವ, 
ಉಪ ಕೃಷಿ ನಿರ್ದೇಶಕರು, ಸ್ಪೇಟ್‌ ಫಾರಂ, ಕೇಂದ್ರ ಕಛೇರಿ. 


23.09.1946 


30.09.2004 





ಎಂ.ಕೆ. ನಾರಾಯಣ, 
ಜಿಲ್ಲಾ ಜಲಾನಯನ ಅಭಿವೃದ್ದಿ ಅಧಿಕಾರಿ, ಮಂಡ್ಯ. 


19.12.1946 


31.12.2004 





ಸಹಾಯಕ ಕೃಷಿ ನಿರ್ದೇಶಕರುಗಳು:- 





ಜೆ.ಡಿ. ಕೈಲಾಸ್‌, 
ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ದಿ ಇಲಾಖೆ, 
ತಿಪಟೂರು. 


02.01.1946 


31.01.2004 





10. 


ಪಿ.ವಿ. ವ್ಯಾಸಸಮುದ್ರ, 
ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, 
ಕೊಪ್ಪಳ. 


01.02.1946 


31.01.2004 





11. 


ಎಸ್‌.ಆರ್‌. ಪಾಟೀಲ್‌, 
ಸಹಾಯಕ ಕೃಷಿ ನಿರ್ದೇಶಕರು, ಬಿಜಾಪುರ. 


01.02.1946 


31.01.2004 





12. 


ಎಸ್‌.ಕೆ. ಚನ್ನಾಳ್‌, 
ಸಹಾಯಕ ಕೃಷಿ ನಿರ್ದೇಶಕರು (ಕೇಂದ್ರ) ಜಂಟಿ ಕೃಷಿ ನಿರ್ದೇಶಕರ 
ಕಛೇರಿ, ಬೆಳಗಾಂ. 


10.02.1946 


29.02.2004 





13. 


ಎಸ್‌.ಪಿ. ಗಂಜಾಳ್‌, 
ಸಹಾಯಕ ಕೃಷಿ ನಿರ್ದೇಶಕರು (ವಿತ), ಜಂಟಿ ಕೃಷಿ ನಿರ್ದೇಶಕರ 
ಕಛೇರಿ, ರಾಯಚೂರು. 


12.02.1946 


29.02.2004 





14. 


ಎಸ್‌.ಪಿ. ಪಾಟೀಲ್‌, 

ಸಹಾಯಕ ಕ್ಷಷಿ ನಿರ್ದೇಶಕರು, ಸೂಪ. 
ಬಿ. ಸತ್ಯನಾರಾಯಣರಾವ್‌, 

ಸಹಾಯಕ ಕೃಷಿ ನಿರ್ದೇಶಕರು, ಸಂಡೂರು. 


25.02.1946 


ENS SE ೨ ೨772ಐ 2 77_೭--_|_2೭_2222__|222೭2೭_-_2೭-೭_೫೫], 
15. 


17.03.1946 


29.02.2004 


31.03.2004 





16. 


ಎಂ.ಎಂ. ಹರಲಗಬಾಳ, 
ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ದಿ ಇಲಾಖೆ, 
ಚಿಕ್ಕೋಡಿ. 


21.03.1946 


31.03.2004 





17. 


ಎಂ.ಎಂ. ಮೈಲಾರ, 
ಸಹಾಯಕ ಕೃಷಿ ನಿರ್ದೇಶಕರು (ವಾಲ್ಪಿ, ಧಾರವಾಡ. 


05.04.1946 


30.04.2004 





18. 


ಎಸ್‌.ಎನ್‌. ಜೋಷಿ, 
ಸಹಾಯಕ ಕೃಷಿ ನಿರ್ದೇಶಕರು (ಕಾಡಾ) ಮಲಪ್ರಭಾ ಯೋಜನೆ, 
ನವಲಗುಂದ. 


10.04.1946 


30.04.2004 





19. 


ಎಂ.ವಿ. ಶಿವಪ್ರಸಾದ್‌, 
ಸಹಾಯಕ ಕೃಷಿ ನಿರ್ದೇಶಕರು (ಸಿವಿಲ್‌) ಕೇಂದ್ರ ಕಛೇರಿ. 


17.04.1946 


30.04.2004 





20. 


ಎಸ್‌.ಜಿ. ಕಳ್ಳೀಮಠ, 
ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, 
ಕುಮಟಾ. 


08.04.1946 


30.04.2004 





21. 


ಬಿ.ಎ. ನಾರಾಯಣಸ್ವಾಮಿ, 


18.04.1946 


30.04.2004 





22. 


ಸಹಾಯಕ ಕೃಷಿ ನಿರ್ದೇಶಕರು, ಚಿಕ್ಕಬಳ್ಳಾಪುರ. 
ಕೇಶವಮೂರ್ತಿ, 
ಸಹಾಯಕ ಕೃಷಿ ನಿರ್ದೇಶಕರು (ಎಂ. ಅಂಡ್‌ ಇ.) ಕೇಂದ್ರ ಕಛೇರಿ. 


20.04.1946 


30.04.2004 





23. 


ವೀರಭದ್ರ ದೇಸಾಯಿ, 
ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, 
ಧಾರವಾಡ. 


04.05.1946 


31.05.2004 








24. 





ಎಂ. ರಂಗೇಗೌಡ, 
ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ದಿ ಇಲಾಖೆ, 
ಬೆಂಗಳೂರು ನಗರ ಜಿಲ್ಲೆ. 





06.05.1946 





31.05.2004 








ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ 


೪೩ 








1 


2 


3 


4 





25. 


ಅಲಾಫ್‌ ಹುಸೇನ್‌, 
ಕಾರ್ಯ ನಿರ್ವಹಣಾಧಿಕಾರಿ, ತಾ.ಪಂ., ಬಸವಕಲ್ಯಾಣ. 


15.05.1946 


31.05.2004 





26. 


ಬಿ.ಟಿ. ಜಗನ್ನಾಥ ರೆಡ್ಡಿ, 3 
ಸಹಾಯಕ ಕೃಷಿ ನಿರ್ದೇಶಕರು, ಚಿಕ್ಕನಾಯ್ದನಹಳ್ಳಿ. 


01.06.1946 


31.05.2004 





27. 


ವಿ. ಭೀಮಣ್ಣ, 
ಕಾರ್ಯನಿರ್ವಹಣಾಧಿಕಾರಿ, ತಾ.ಪಂ., ಕುಷ್ಟಗಿ. 


01.06.1946 


31.05.2004 





28. 


ಎಸ್‌.ಎಂ. ಕೊಟ್ರಯ್ಯ, 
ಕಾರ್ಯನಿರ್ವಹಣಾಧಿಕಾರಿ, ತಾ.ಪಂ., ಹರಪನಹಳ್ಳಿ. 


01.07.1946 


30.06.2004 





29. 


ಕೆ. ಗೋವಿಂದಪ್ಪ, 
ಸ.ಯೋ.ಅ, ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಗ್ರಾಮಾಂತರ. 


01.07.1946 


30.06.2004 





30. 


ಸೈಯದ್‌ ಅಬ್ದುಲ್‌ ಖಾದರ್‌ ಖಾಜಿ, 
ಸಹಾಯಕ ಕೃಷಿ ನಿರ್ದೇಶಕರು, ಬೀಜ ಪರೀಕ್ಷಾ ಪ್ರಯೋಗಾಲಯ, 
ದಾವಣಗೆರೆ. 


01.07.1946 


30.06.2004 





31. 


32. 


ಎ.ಐ. ಚೆನ್ನಪ್ಪ, 

ಸಹಾಯಕ ಕೃಷಿ ನಿರ್ದೇಶಕರು (ವಿ.ತ.), ಜಂಟಿ ಕೃಷಿ ನಿರ್ದೇಶಕರ 
ಕಛೇರಿ, ಮೈಸೂರು. 

ಸಿ.ಹೆಚ್‌. ಮೂಡಲಗೇರಿ, 

ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 


ಕೊಪ್ಪಳ. 


16.08.1946 


23.08.1946 


31.08.2004 


31.08.2004 





33. 


ಎ.ಎಂ. ಶಿವಮೂರ್ತಯ್ಯ, 
ಕಾರ್ಯನಿರ್ವಹಣಾಧಿಕಾರಿ, ತಾ.ಪಂ., ಕಡೂರು. 


01.09.1946 


31.08.2004 





34. 


ಎಂ.ವಿ. ಕಂಡಿ, 
ಸಹಾಯಕ ಕೃಷಿ ನಿರ್ದೇಶಕರು (ಕೇಂದ್ರ), ಜಂಟಿ ಕೃಷಿ ನಿರ್ದೇಶಕರ 
ಕಛೇರಿ, ರಾಯಚೂರು. 


22.09.1946 


30.09.2004 





35. 


ಎಂ.ಎ. ಕುಟ್ಟಣ್ಣ, 
ಸಹಾಯಕ ಕೃಷಿ ನಿರ್ದೇಶಕರು, ಮಡಿಕೇರಿ. 


26.10.1946 


31.10.2004 





36. 


ಎಸ್‌.ಎಂ. ಮೂಗಿ, 
ಸಹಾಯಕ ಕೃಷಿ ನಿರ್ದೇಶಕರು (ವಿ.ತ.), ಜಂಟಿ ಕೃಷಿ ನಿರ್ದೇಶಕರ 
ಕಛೇರಿ, ಧಾರವಾಡ. 


29.11.1946 


30.11.2004 





37. 


ಕೆ.ವಿ. ಜಹಗೀರ್‌ದಾರ್‌, 
ಸಹಾಯಕ ಕೃಷಿ ನಿರ್ದೇಶಕರು, ಕುಮಟಾ. 


01.01.1947 


31.12.2004 





ಹುದ್ದೆ: ಪೋಟೋ ಫಿಲಂ ಅಧಿಕಾರಿ:- 





38. 


ಕೊಟ್ರೇಶಿ, 
ಕೇಂದ್ರ ಕಛೇರಿ. 


25.12.1946 


31.12.2004 





ಹುದ್ದೆ: ಆಡಳಿತಾಧಿಕಾರಿ:- 





39. 


ಎಂ.ಕೆ. ನಾಡಿಗೇರ, 


ಸಹಾಯಕ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಧಾರವಾಡ. 


01.02.1946 


31.01.2004 





40. 


ಎಸ್‌.ಎಸ್‌. ತಹಸೀಲ್ದಾರ್‌, 
ಆಡಳಿತಾಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಉಡುಪಿ. 


01.03.1946 


29.02.2004 





41. 


ಎಸ್‌. ನಾಗರಾಜ ಆಡಳಿತಾಧಿಕಾರಿ, 
ಕೇಂದ್ರ ಕಛೇರಿ. 


20.05.1946 


31.05.2004 





42. 


ಎಸ್‌.ಬಿ. ಸುತ್ತಾವೆ, 
ಆಡಳಿತಾಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಶಿವಮೊಗ್ಗ. 


21.06.1946 


30.06.2004 





43. 








ಎ. ಸಚ್ಚಿದಾನಂದ ಪ್ರಭು, 


ಆಡಳಿತಾಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಮಂಗಳೂರು. 





20.8.1946 





31.08.2004 








೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ 


ಭಾಗ - ೨ 








2 


3 


4 





44. 


ಬಿ.ಎನ್‌. ಜೋಷಿ, 
ಆಡಳಿತಾಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಧಾರವಾಡ. 


01.10.1946 


30.09.2004 





45. 


ಕೆ.ವಿ. ವಾಮದೇವ, 
ಆಡಳಿತಾಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬಳ್ಳಾರಿ. 


13.10.1946 


31.10.2004 





ಕೃಷಿ ಅಧಿಕಾರಿ (ರೈತ ಮಹಿಳೆ):- 





46. 


ಜಿ. ಸುರೇಲಾ ಶೆಟ್ಟಿ, 
ಕೃಷಿ ಅಧಿಕಾರಿ (ರೈತ ಮಹಿಳೆ), ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಕುಂದಾಪುರ. 


24.12.1946 


31.12.2004 





ಹುದ್ದೆ: ಕೃಷಿ ಅಧಿಕಾರಿ:- 





47. 


ತ್ಯಾಗರಾಜು, 
ಕೃಷಿ ಅಧಿಕಾರಿ (ರೈತ ಸಂಪರ್ಕ ಕೇಂದ್ರ) ಬಿಜಾಪುರ ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ಮಳವಳ್ಳಿ. 


20.11.1946 


31.01.2004 





48. 


49. 


ಬಿ.ಪಿ. ಕುಲಕರ್ಣಿ, 
ಕೃಷಿ ಅಧಿಕಾರಿ, (ಸೂಕ್ಸಾ ಣು ಜೀವಿ ಗೊಬ್ಬರ ಪ್ರಯೋಗಾಲಯ) 
ಕೊಟ್ನೂರು. 
ಎಂ.ಎನ್‌. ಸಂಘಶೆಟ್ಟಿ, 
ಮಣ್ಣು ಆರೋಗ್ಯ ಕೇಂದ್ರ, ಕೊಟ್ಟೂರು. 
ಣ ಶಿ Ke, Kl 


05.01.1946 


25.01.1946 


31.01.2004 


31.01.2004 





50. 


ಎ.ಎ. ಬೀರಾದಾರ, 
ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ದಿ ಇಲಾಖೆ, ಚಿಂಚೋಳಿ. 


01.02.1946 


31.01.2004 





51. 


ಜಿ.ವಿ. ರಘುನಾಥ, 
ಕೃಷಿ ಅಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರು, ಬೆಂಗಳೂರು ನಗರ. 


15.03.1946 


31.03.2004 





52. 


ಎಸ್‌. ಜಯದೇವಪ್ಪ, 
ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ, ಕಸಬಾ, ಸಹಾಯಕ ಕೃಷಿ 
ನಿರ್ದೇಶಕರು, ತಿಪಟೂರು. 


02.03.1946 


31.03.2004 





53. 


ಜಿ. ಜೋಜಣ್ಣ, 
ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ದಿ ಇಲಾಖೆ, ಬಳ್ಳಾರಿ. 


19.03.1946 


31.03.2004 





54. 


ಹೆಚ್‌.ಎಂ. ರುದ್ರಪ್ರಸಾದ್‌, 
ಕೃಷಿ ಅಧಿಕಾರಿ (ರೈತ ಸಂಪರ್ಕ ಕೇಂದ್ರ) ಸಿ.ಎಸ್‌.ಪುರ, ಸಹಾಯಕ 
ಕೃಷಿ ನಿರ್ದೇಶಕರ ಕಛೇರಿ, ಗುಬ್ಬಿ. 


21.03.1946 


31.03.2004 





55. 


ಲ 
ಗೋವಿಂದಭಟ್‌, 
ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಪುತ್ತೂರು. 


23.04.1946 


30.04.2004 





56. 


ಪಿ. 

ಲ 

ಬಿ. ಶಂಕರಪ್ಪ, 
ೃಷಿ 


ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ದಿ ಇಲಾಖೆ, ಸಾಗರ. 


11.04.1946 


30.04.2004 





57. 


ಶ್ರೀನಿವಾಸಾಚಾರ್ಯ, 
ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ದಿ ಇಲಾಖೆ, ರಾಯಚೂರು. 


25.04.1946 


30.04.2004 





58. 


ಎಂ. ಶಂಕರಪ್ಪ, 
ಕೃಷಿ ಅಧಿಕಾರಿ, ಮಣ್ಣು ಆರೋಗ್ಯ ಕೇಂದ್ರ, ಕೇಂದ್ರ ಕಛೇರಿ. 


08.04.1946 


30.04.2004 





59. 


ಬಿ.ಇ. ಹುಚ್ಚನಗೌಡರ್‌, 
ಕೃಷಿ ಅಧಿಕಾರಿ ಸಂಚಾರಿ ಮಣ್ಣು ಆರೋಗ್ಯ ಕೇಂದ್ರ, ಧಾರವಾಡ. 


16.05.1946 


31.05.2004 





60. 


ಎಂ.ಎಸ್‌. ಗಾಣಿಗೇರ್‌, 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಕಸಬಾ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ಧಾರವಾಡ. 


12.05.1946 


31.05.2004 





61. 








ಬಿ.ಆರ್‌. ಬೆಟಗೇರಿ, 
ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ, ಕಸಬಾ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ಹಳಿಯಾಳ. 





01.06.1946 





31.05.2004 

































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ ೪೫ 
1 2 3 4 

62. | ಹುಸೇನ್‌ ಬಾದಷಹಾ ಬಡಮ್ಮಗೋಳ, 01.06.1946 31.05.2004 
ಕೃಷಿ ಅಧಿಕಾರಿ (ರೈತ ಸಂಪರ್ಕ ಕೇಂದ್ರ), ಹುಣಸಗಿ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ಶೋರಾಪುರ. 

63. | ಬಿ.ವಿ. ಶ್ರೀರಾಮಪ್ಪ, 05.06.1946 30.06.2004 
ಕೃಷಿ ಅಧಿಕಾರಿ, ಅಂಬಾಜಿದುರ್ಗ, ಸಹಾಯಕ ಕೃಷಿ ನಿರ್ದೇಶಕರ 
ಕಛೇರಿ, ಚಿಂತಾಮಣಿ. 

64. | ಸಿ.ಟಿ. ಚನ್ನಬಸಪ್ಪ, 20.06.1946 30.06.2004 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಕಸಬಾ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು. 

65. | ಎಸ್‌.ಹೆಚ್‌. ಚಂದನಗೌಡರ್‌, 03.06.1946 30.06.2004 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಅಣ್ಣಿಗೇರಿ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ನವಲಗುಂದ. 

66. | ಬಿ. ಕುಲಶೇಖರಗುಪ್ತ, 01.07.1946 30.06.2004 
ಕೃಷಿ ಅಧಿಕಾರಿ (ದ್ವಿದಳ ಧಾನ್ಯ), ಕೇಂದ್ರ ಕಛೇರಿ. 

67. | ಪಾಟೀಲ್‌ ಬಾಸಿರೆಡ್ಡಿ, 01.07.1946 30.06.2004 
ಕೃಷಿ ಅಧಿಕಾರಿ, ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ, 
ಕೇಂದ್ರ ಕಛೇರಿ. 

68. | ಬಿ. ಶಿವಣ್ಣ, 08.07.1946 31.07.2004 
ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ತಿಪಟೂರು. 

69. | ಎಸ್‌.ಆರ್‌. ಕಟ್ಟಿ, 01.07.1946 30.06.2004 
ಕೃಷಿ ಅಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬಳ್ಳಾರಿ. 

70. ಪಿ. ರಾಚಯ್ಯ, 01.07.1946 30.06.2004 
ಕೃಷಿ ಅಧಿಕಾರಿ, ಕೇಂದ್ರ ಕಛೇರಿ. 

71. ಕೆ. ಮಹೇಶ್ವರಪ್ಪ, 27.07.1946 31.07.2004 
ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ದಿ ಇಲಾಖೆ, ಶಿಕಾರಿಪುರ. 

72. | ಎ.ಎ. ಸಿದ್ದಿಕ್ಕಿ, 05.08.1946 31.08.2004 
ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ರಾಯಚೂರು. 

73. ರಘೋತ್ತಮ, 20.08.1946 31.08.2004 
ಕೃಷಿ ಅಧಿಕಾರಿ, ಮಣ್ಣು ಆರೋಗ್ಯ ಕೇಂದ್ರ, ಗುಲ್ಬರ್ಗಾ. 

74. ಕೆ.ವಿ. ಶಂಕರರೆಡ್ಡಿ, 06.09.1946 30.09.2004 
ಕೃಷಿ ಅಧಿಕಾರಿ, ಜಲಾನಯನ ಅಭಿವೃದ್ಧಿ ಇಲಾಖೆ, ಕೋಲಾರ. 

75. | ಅಶೋಕ ದಿಗಂಬರ ಚೋರ್‌ಕರ್‌, 05.09.1946 30.09.2004 
ಕೃಷಿ ಅಧಿಕಾರಿ, ಸೂಕ್ಷ್ಮಾಣು ಜೀವಿ ಗೊಬ್ಬರ ಪ್ರಯೋಗಾಲಯ, 
ಕೊಟ್ನೂರು. 

76. | ಬಿ.ಸಿ. ಬಸವರಾಜಯ್ಯ, 07.10.1946 31.10.2004 
ಕೃಷಿ ಅಧಿಕಾರಿ (ಮಣ್ಣು ಆರೋಗ್ಯ ಕೇಂದ್ರ), ತುಮಕೂರು. 

77. | ಹೆಚ್‌.ಆರ್‌. ವಾಗೀಶಯ್ಯ, 20.10.1946 31.10.2004 
ಕೃಷಿ ಅಧಿಕಾರಿ, (ರೈತ ಸಂಪರ್ಕ ಕೇಂದ್ರ), ಉಡಗನಿ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ಶಿಕಾರಿಪುರ. 

78. | ಎಂ.ಡಿ. ಗೊರವರ, 04.10.1946 31.10.2004 
ಕೃಷಿ ಅಧಿಕಾರಿ, ರಾಜ್ಯ ಮಣ್ಣು ಸಮೀಕ್ಷೆ, ಧಾರವಾಡ. 

79. | ಎ. ಚಂದ್ರಶೇಖರ್‌ ರೆಡ್ಡಿ, 27.10.1946 31.10.2004 








ಕೃಷಿ ಅಧಿಕಾರಿ, (ರೈತ ಸಂಪರ್ಕ ಕೇಂದ್ರ) ಕಸಬಾ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ಮುಳಬಾಗಿಲು. 














೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ ಭಾಗ - ೨ 








1 2 3 4 

80. | ಶಿವಲಿಂಗೇಗೌಡ, 12.11.1946 30.11.2004 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಕೈಲಾಂಚ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ರಾಮನಗರ. 

81. | ಸಿ.ವಿ. ಗಾಳಿ, 10.11.1946 30.11.2004 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಮಂಗಳೂರು, ಸಹಾಯಕ 
ಕೃಷಿ ನಿರ್ದೇಶಕರ ಕಛೇರಿ, ಗುಲ್ಬರ್ಗಾ. 

82. | ಬಿ.ಎಸ್‌. ಮಲ್ಲೇಶಪ್ಪ, 17.12.1946 31.12.2004 
ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಕಸಬಾ, ಸಹಾಯಕ ಕೃಷಿ 
ನಿರ್ದೇಶಕರ ಕಛೇರಿ, ದಾವಣಗೆರೆ. 





























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ 
ಪಿ.ಆರ್‌. 44 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 300 ಪಆಸೇ 2003, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2003 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಈ ಕೆಳಕಂಡ ಪತ್ರಾಂಕಿತ ವೃಂದದ ಅಧಿಕಾರಿಗಳು 2004ನೇ ಇಸವಿಯಲ್ಲಿ 
ಈ ಕೆಳಕಂಡಂತೆ ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದ ಅಪರಾಹ್ನದಂದು ಸರ್ಕಾರಿ ಸೇವೆಯಿಂದ ವಯೋಮಿತಿಯ 
ಮೇಲೆ ನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿ ನೀಡಲಾಗಿದೆ. 
2004ನೇ ವರ್ಷದಲ್ಲಿ ವಯೋಮಿತಿಯ ಮೇಲೆ ನಿವೃತ್ತಿ ಹೊಂದುವ ಅಧಿಕಾರಿಗಳ ಪಟ್ಟಿ. 

















ಕ್ರಮ ಅಧಿಕಾರಿಯ ಹೆಸರು ಹಾಗೂ ಹುದ್ದೆ ಹುಟ್ಟಿದ ದಿನಾಂಕ ನಿವೃತ್ತಿ ದಿನಾಂಕ 
ಸಂಖ್ಯೆ 
1 2 3 4 
1 ಡಾ: ಹೆಚ್‌. ರಫೀಕ್‌ ಅನ್ವರ್‌, 16.10.1946 31.10.2004 
ನಿರ್ದೇಶಕರು, ಪಶುಪಾಲನಾ ಇಲಾಖೆ, ಬೆಂಗಳೂರು. 
ವ್ರ ಡಾ: ಪಿ. ಗೋವಿಂದ ನಾಯಕ್‌, 10.3.1946 31.3.2004 
ಉಪ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ದಕ್ಷಿಣ ಕನ್ನಡ, 
ಮಂಗಳೂರು. 
3. ಡಾ: ಪಿ.ವಿ. ಶ್ರೀನಿವಾಸನ್‌, 23.6.1946 30.6.2004 


ಉಪ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ದೊಡ್ಡರೋಗ ನಿವಾರಣಾ 
ಯೋಜನೆ, ಹೆಬ್ಬಾಳ, ಬೆಂಗಳೂರು. 

4. ಡಾ: ಹೆಚ್‌.ಆರ್‌. ನಾಗರಾಜ್‌, 25.1.1946 31.1.2004 
ಉಪ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ಉಪ ನಿರ್ದೇಶಕರ ಕಛೇರಿ, 
ದೊಡ್ಡರೋಗ ನಿವಾರಣಾ ಯೋಜನೆ, ಹೆಬ್ಬಾಳ, ಬೆಂಗಳೂರು. 

5. ಡಾ: ಕೆ.ಪಿ. ಜೋಷಿ, 15.5.1946 31.5.2004 
ಸಹಾಯಕ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ದೊಡ್ಡರೋಗ 
ನಿವಾರಣಾ ಯೋಜನೆ, ಶಿವಮೊಗ್ಗ. 

6. ಡಾ: ಹೆಚ್‌.ಎ. ವೆಂಕಟೇಶ್‌, 28.10.1946 31.10.2004 
ಸಹಾಯಕ ನಿರ್ದೇಶಕರು, ಜಂಟಿ ನಿರ್ದೇಶಕರ ಕಛೇರಿ, ಬೆಂಗಳೂರು 
ವಿಭಾಗ, ಬೆಂಗಳೂರು. 

















7. ಡಾ: ಜಿ.ಎಂ. ಗುತ್ತಲ, 20.2.1946 29.2.2004 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಹಳಿಯಾಳ, ಉತ್ತರ ಕನ್ನಡ ಜಿಲ್ಲೆ. 
8. ಡಾ: ವಿ.ಬಿ. ವಿಜಯರಾಘವನ್‌, 14.3.1946 31.3.2004 


ಸಹಾಯಕ ನಿರ್ದೇಶಕರು, ಮೂಲ ಗ್ರಾಮೀಣ ಯೋಜನೆ, ಜಾನುವಾರು 
ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ, ಹೆಸರಘಟ್ಟ, ಬೆಂಗಳೂರು. 




















ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ 


೪೭ 








2 


3 


4 





ಡಾ: ಆರ್‌.ವಿ. ಮಿರ್ಜಿ, 
ಸಹಾಯಕ ನಿರ್ದೇಶಕರು, ಜಾನುವಾರು ರೋಗಗಳ ಕಣ್ಗಾವಲು ಯೋಜನೆ, 
ಹೆಬ್ಬಾಳ, ಬೆಂಗಳೂರು. 


24.10.1946 


31.10.2004 





10. 


ಡಾ: ಖಾಜಿ ನಿಸ್ಸಾರ್‌ ಅಹಮದ್‌, 
ಸಹಾಯಕ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ವಿಶೇಷ ಜಾನುವಾರು 
ತಳಿ ಅಭಿವೃದ್ದಿ ಯೋಜನೆ, ಉಪನಿರ್ದೇಶಕರ ಕಛೇರಿ, ದಾವಣಗೆರೆ. 


15.10.1946 


31.10.2004 





11. 


ಡಾ: ರಹಮತುಲ್ಲಾ ಷರೀಪ್‌, 
ಸಹಾಯಕ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ನಿರ್ದೇಶನಾಲಯ, 
ಬೆಂಗಳೂರು. 


30.8.1946 


31.8.2004 





12. 


ಡಾ: ಬಿ.ಸಿ. ಹೊಸೂರು, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಸಂಕೇಶ್ವರ, ಹುಕ್ಕೇರಿ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ. 


9.2.1946 


29.2.2004 





13. 


ಡಾ: ಬಿ. ನರಸಿಂಹಮೂರ್ತಿ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಭರಮಸಾಗರ, ಚಿತ್ರದುರ್ಗ ಜಿಲ್ಲೆ. 


1.3.1946 


29.2.2004 





14. 


ಉರು? 
ಡಾ: ನಾಡಿಗ ರಾಮಕೃಷ್ಣ ರೆಡ್ಡಿ, 
ಸಹಾಯಕ ನಿರ್ದೇಶಕರು, ದೊಡ್ಡರೋಗ ನಿವಾರಣ ಯೋಜನೆ, ಚಿತ್ರದುರ್ಗ. 


9.3.1946 


31.3.2004 





15. 


ಡಾ: ಕೆ. ಹನುಮಂತಯ್ಯ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಮಾಯಸಂದ್ರ, ತುಮಕೂರು ಜಿಲ್ಲೆ. 


12.6.1946 


30.6.2004 





16. 


ಉರು? 
ಡಾ: ಯು.ಪಿ. ಪಾಂಡುರಂಗಯ್ಯ, 
ಸಹಾಯಕ ನಿರ್ದೇಶಕರು, ದೊಡ್ಡರೋಗ ನಿವಾರಣ ಯೋಜನೆ, 
ಉಪನಿರ್ದೇಶಕರ ಕಛೇರಿ, ತುಮಕೂರು. 


9.6.1946 


30.6.2004 





17. 


ಡಾ: ಕೆ. ಕೃಷ್ಣಮೂರ್ತಿ, 
ಸಹಾಯಕ ನಿರ್ದೇಶಕರು, ದೊಡ್ಡರೋಗ ನಿವಾರಣ ಯೋಜನೆ, ಹಾಸನ. 


7.8.1946 


31.8.2004 





18. 


ಡಾ: ಟಿ.ಎಸ್‌. ಮಂಜಪ್ಪ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಹೊನ್ನಾಳಿ, ದಾವಣಗೆರೆ ಜಿಲ್ಲೆ. 


5.9.1946 


30.9.2004 





19. 


20. 


ಉರು? 
ಡಾ: ಎಸ್‌.ಆರ್‌. ಮಲ್ಲೇಶಪ್ಪ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಸಾಗರ, ಶಿವಮೊಗ್ಗ ಜಿಲ್ಲೆ. 
ಡಾ: ಎಂ. ಸುರೇಶ್‌ ಶೆಟ್ಟಿ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಮೂಡಬಿದರೆ, 


ಎರು? 


ಕಾರ್ಕಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 


17.12.1946 


22.8.1946 


31.12.2004 


31.8.2004 





21. 


ಡಾ: ಜಿ.ಪಿ. ರಾಜಕುಮಾರ, 
ಸಹಾಯಕ ನಿರ್ದೇಶಕರು, ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ, 
ಪ್ರಾದೇಶಿಕ ಕೇಂದ್ರ, ಧಾರವಾಡ. 


7.4.1946 


30.4.2004 





22. 


ಡಾ: ಕೆ.ಬಿ. ಶ್ರೀನಿವಾಸರೆಡ್ಡಿ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಅತ್ತಿಬೆಲೆ, ಆನೇಕಲ್‌ ತಾಲ್ಲೂಕು, 
ಬೆಂಗಳೂರು ನಗರ. 


15.10.1946 


31.10.2004 





23. 


ಡಾ: ಬಿ.ಜಿ. ರಾಜಶೇಖರಪ್ಪ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಹೊಸಕೋಟೆ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


16.10.1946 


31.10.2004 





24. 


ಡಾ: ಖಾಲೀದ್‌ ಅಹಮದ್‌, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಸಾತನೂರು, ಕನಕಪುರ 


ತಾಲ್ಲೂಕು, ಕನಕಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


4.5.1946 


31.5.2004 





25. 








ಡಾ: ಎಂ.ಎನ್‌. ಸ್ವಾಮಿ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಕೆ.ಜಿ.ಕೊಪ್ಪಲು, ಮೈಸೂರು ಜಿಲ್ಲೆ. 


ಉರು? 





22.5.1946 





31.5.2004 








೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ 


ಭಾಗ - ೨ 








2 


3 


4 





26. 


ಡಾ: ಓ. ಲಕ್ಷ ರೆಡ್ಡಿ A 
ಸಹಾಯಕ ನಿರ್ದೇಶಕರು, ವಿಶೇಷ ಜಾನುವಾರು ತಳಿ ಅಭಿವೃದ್ಧಿ ಯೋಜನೆ, 
ಉಪ ನಿರ್ದೇಶಕರ ಕಛೇರಿ, ಬೆಳಗಾಂ. 


7.7.1946 


31.7.2004 





27. 


ಡಾ: ಡಿ.ವಿ. ಬಿಜ್ಜೂರು, 
ಸಹಾಯಕ ನಿರ್ದೇಶಕರು, ಪಶು ಆಸತೆ 


ಸ್ಪತ್ರೆ, ಕಾಪು, ಉಡುಪಿ ತಾಲ್ಲೂಕು, 
ಉಡುಪಿ ಜಿಲ್ಲೆ. 


7.7.1946 


31.7.2004 





28. 


ಡಾ: ಪಿ.ಎನ್‌. ಲಕ್ಷ್ಮೀಪತಿ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಸೋಮಯಾಜಲ ಪಲ್ಲಿ, 
ಗೌರಿಬಿದನೂರು ತಾಲ್ಲೂಕು, ಕೋಲಾರ ಜಿಲ್ಲೆ. 


13.7.1946 


31.7.2004 





29. 


ಡಾ: ಕೆ. ರಾಘವೇಂದ್ರಚಾರ್ಯ, 
ಸಹಾಯಕ ನಿರ್ದೇಶಕರು, ಕುರಿ ಮಂಡಳಿ, ಸುತ್ತಟ್ಟಿ, ಅಥಣಿ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ. 


10.12.1946 


31.12.2004 





30. 


ಡಾ: ಹೆಚ್‌.ಬಿ. ಶೇಖರಪ್ಪ, 
ಸಹಾಯಕ ನಿರ್ದೇಶಕರು, ವಿಶೇಷ ಜಾನುವಾರು ತಳಿ ಅಭಿವೃದ್ದಿ ಯೋಜನೆ, 
ಉಪನಿರ್ದೇಶಕರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


10.5.1946 


31.5.2004 





31. 


ಡಾ: ಇಮ್ದಿಯಾಜ್‌ ಅಹಮದ್‌ ಸೈಯಿದ್‌, 
ಸಹಾಯಕ ನಿರ್ದೇಶಕರು, ಯೋಜನೆ ನಿರ್ದೇಶಕರು, ಕರ್ನಾಟಕ 
ಜಲಾನಯನ ಯೋಜನೆ, ಡ್ಯಾನಿಡಾ, ವಿಜಾಪುರ. 


25.12.1946 


31.12.2004 





32. 


ಡಾ: ಲಕ್ಷ್ಮೀನಾರಾಯಣಶೆಟ್ಟಿ, 
ಸಹಾಯಕ ನಿರ್ದೇಶಕರು, ವಿಶೇಷ ಜಾನುವಾರು ತಳಿ ಅಭಿವೃದ್ದಿ ಯೋಜನೆ, 
ಉಪ ನಿರ್ದೇಶಕರ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ. 


10.1.1946 


31.1.2004 





33. 


ಡಾ: ಎಂ.ಎಸ್‌. ರಂಗನಾಥನ್‌, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಅರೇಬೊಮ್ಮನಹಳ್ಳಿ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ. 


31.8.1946 


31.8.2004 





34. 


ಡಾ: ಟಿ.ಸಿ. ಚನ್ನಕೃಷ್ಟಯ್ಯ 


೬ರ? 


ಸಹಾಯಕ ನಿರ್ದೇಶಕರು, ಕುರಿ ಮಂಡಳಿ, ಬೆಂಗಳೂರು. 


12.3.1946 


31.3.2004 





35. 


ಡಾ: ಎಲ್‌.ವೈ. ಸುಭಾಷ್‌ಚಂದ್ರರೆಡ್ಡಿ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಚಿಂತಾಮಣಿ, ಕೋಲಾರ ಜಿಲ್ಲೆ. 


24.6.1946 


30.6.2004 





36. 


ಉರು? 
ಡಾ: ಕೆ. ವಿಶ್ವನಾಥ, 


ಸಹಾಯಕ ನಿರ್ದೇಶಕರು, ರಾಜ್ಯ ಕುಕ್ಕುಟ ಕ್ಷೇತ್ರ, ಹೆಸರಘಟ್ಟ, ಬೆಂಗಳೂರು. 


5.11.1946 


30.11.2004 





37. 


ಡಾ: ಬಿ.ಹೆಚ್‌. ಶಿವಲಿಂಗಮೂರ್ತಿ, 
ಸಹಾಯಕ ನಿರ್ದೇಶಕರು, ಕಾರ್ಯನಿರ್ವಹಣಾಧಿಕಾರಿ, ತಾಲ್ಲೂಕು 
ಪಂಚಾಯತ್‌, ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ. 


10.11.1946 


30.11.2004 





38. 


ಡಾ: ಎಂ.ಪಿ. ಮೋಹನರಾವ್‌, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಸೊರಬ, ಶಿವಮೊಗ್ಗ ಜಿಲ್ಲೆ. 


ಎರು? 


6.7.1946 


31.7.2004 





39. 


ಡಾ: ಪಿ.ಬಿ. ಅಂಜನಪ್ಪ, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಹಾರಗದ್ದೆ, ಆನೇಕಲ್‌ ತಾಲ್ಲೂಕು. 
ಬೆಂಗಳೂರು ನಗರ ಜಿಲ್ಲೆ. 


15.5.1946 


31.5.2004 





40. 


ಡಾ: ಬಿ. ಚಂದ್ರಮೌಳಿರಾವ್‌, 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಚನ್ನಪಟ್ಟಣ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ. 


27.11.1946 


30.11.2004 





41. 








ಡಾ: ಜಿ. ಚಿಕ್ಕಲಿಂಗಯ್ಯ, 
ಸಹಾಯಕ ನಿರ್ದೇಶಕರು, ಕುರಿ ಮತ್ತು ಉಣ್ಣೆ ಅಭಿವೃದ್ದಿ ಯೋಜನೆ, 
ನಾಗಮಂಗಲ, ಮಂಡ್ಯ ಜಿಲ್ಲೆ. 





5.9.1946 





30.9.2004 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ ೪೯ 























2 3 4 

42. | ಡಾ: ವಿ. ಪ್ರಕಾಶ್‌ಚಂದ್ರ, 26.1.1946 31.1.2004 
ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಹುನಗುಂದ, ಬಾಗಲಕೋಟೆ ಜಿಲ್ಲೆ. 

43. | ಶ್ರೀ ಎಫ್‌.ಎಸ್‌. ತೆಂಬದಮನಿ, 2.1.1946 31.1.2004 
ಕೇಂದ್ರ ಕಛೇರಿ ಸಹಾಯಕರು, ನಿರ್ದೇಶನಾಲಯ, ಬೆಂಗಳೂರು. 

44. | ಶ್ರೀ ಎಂ.ಎಸ್‌. ಕೋಲ್ಕರ್‌, 8.12.1946 31.12.2004 
ಆಡಳಿತ ಸಹಾಯಕರು, ಉಪನಿರ್ದೇಶಕರ ಕಛೇರಿ, ಮೈಸೂರು. 

45. | ಶ್ರೀ ವೈ.ಬಿ. ಗೂರಗುದ್ದಿ, 4.7.1946 31.7.2004 
ಆಡಳಿತ ಸಹಾಯಕರು, ಉಪನಿರ್ದೇಶಕರ ಕಛೇರಿ, ಧಾರವಾಡ. 

46. | ಶ್ರೀ ಬಿ.ಜಿ. ಪಾಟೀಲ್‌, 4.2.1946 29.2.2004 
ಆಡಳಿತ ಸಹಾಯಕರು, ಉಪ ನಿರ್ದೇಶಕರ ಕಛೇರಿ, ಬೆಳಗಾವಿ. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಸಂಪತ್‌ ಕುಮಾರ್‌ 
ಪಿ.ಆರ್‌. 45 ಪೀಠಾಧಿಕಾರಿ - 1, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. (ಪಶುಸಂಗೋಪನೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಾಕ್ಳೆ 92 ಕೈಸೇವಿ 2002, ಬೆಂಗಳೂರು, ದಿನಾಂಕ: 1ನೇ ಜನವರಿ 2004 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ವಾಕೈ 99 ಕೈಸೇವಿ 2000, ದಿನಾಂಕ: 06.06.2003ರ ಕ್ರಮ ಸಂಖ್ಯೆ: (3)ಕ್ಕೆ ಅನ್ವಯಿಸುವಂತೆ 
ಭಾಗಶಃ ಮಾರ್ಪಡಿಸಿ, ಶ್ರೀ ಸಿ. ಚಿಕ್ಕಯ್ಯ, ಉಪ ನಿರ್ದೇಶಕರು, ಸಣ್ಣ ಕೈಗಾರಿಕೆಗಳ ಸಹಾಯ ಕೇಂದ್ರ (ಎಸ್‌.ಐ.ಎ.ಸಿ.), ಪೀಣ್ಯ, 
ಬೆಂಗಳೂರು ಇವರನ್ನು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಯ ನಿಯಮ 32 ರಡಿಯಲ್ಲಿ ರೂ.10,620-260-10880-320-13440- 
380-14960ರ ವೇತನ ಶ್ರೇಣಿಯಲ್ಲಿ ಬರುವ ಜಂಟಿ ನಿರ್ದೇಶಕರ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ವ್ಯವಸ್ಥಾಪಕ ನಿರ್ದೇಶಕರು, 
ಕಾಯರ್‌ ಇಂಡಸ್ಟ್ರಿಯಲ್‌ ಪ್ರಾಜೆಕ್ಟ್‌ ಕೋ-ಆಪರೇಟಿವ್‌ ಸೊಸೈಟಿ (ಸಿಪ್‌ಕಾಸ್‌), ಬೆಂಗಳೂರು ಇಲ್ಲಿಗೆ ನೇಮಿಸಿರುವುದನ್ನು ರದ್ದುಪಡಿಸಿ, 
ಜಂಟಿ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು ಇಲ್ಲಿಗೆ ಶ್ರೀ ಟಿ. ಹಾಲಸ್ವಾಮಿ ಅವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆ ಸ್ವತಂತ್ರ ಪ್ರಭಾರದಲ್ಲಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪದ್ಮಾವತಿ 
ಪಿ.ಆರ್‌. 29 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. (ಕೈಗಾರಿಕಾ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 315 ಸಅರ 2003, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2003 

ಕರ್ನಾಟಕ ಸರ್ಕಾರ ಸಚಿವಾಲಯದ ಕೆಳಕಂಡ ಅಧಿಕಾರಿಗಳ ರಜೆ ಖಾತೆಯಲ್ಲಿ ಗರಿಷ್ಟ ಮೊತ್ತದ 240 ದಿನಗಳು ಗಳಿಕೆ ರಜೆ 
ಮೀರುತ್ತಿರುವ ಕಾರಣ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 3 ಎಸ್‌ಆರ್‌ಎಸ್‌ 2002, ದಿನಾಂಕ: 28.12.2002ರ ಮೇರೆಗೆ ಅವರ 
ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ದಿನಾಂಕ: 31.12.2003 ರಂದು ಒಪ್ಪಿಸಿಕೊಂಡು 2003-2004 ಬ್ಲಾಕ್‌ನಲ್ಲಿ ರಜೆ 
ನಗದೀಕರಣ ಸೌಲಭ್ಯ ಪಡೆಯಲು ಮಂಜೂರಾತಿ ನೀಡಲಾಗಿದೆ. 














ಕ್ರ.ಸಂ. ಅಧಿಕಾರಿಯವರ ಹೆಸರು ಹುದ್ದೆ ಮತ್ತು ಪದನಾಮ 
ಶ್ರೀ : ಶ್ರೀಮತಿ 
1 ಸಿ. ಅಶ್ವತ್ಥನಾರಾಯಣ, 
ಸಹಕಾರ ರಾಜ್ಯ ಸಚಿವರ ಆಪ್ತ ಕಾರ್ಯದರ್ಶಿ. 
2. ಬೆಳ್ಳಶೆಟ್ಟಿ, 


ವಯಸ್ಕರ ಶಿಕ್ಷಣ ಗ್ರಂಥಾಲಯ ಹಾಗೂ ಮುದ್ರಣ ಮತ್ತು ಲೇಖನ ಸಾಮಗ್ರಿ ರಾಜ್ಯ ಸಚಿವರ ಆಪ್ತ ಕಾರ್ಯದರ್ಶಿ. 
3. ಎನ್‌. ಬೃಂಗೀಶ್‌, 

ಮುಖ್ಯ ಮಂತ್ರಿಯವರ ಹಿರಿಯ ವಾರ್ತಾಧಿಕಾರಿ. 

4. ಕೆ.ವಿ. ರಘುರಾಮರೆಡ್ಡಿ, 

ನಿರ್ದೇಶಕರು, ಪರಿಯೋಜನಾ ರಚನಾ ವಿಭಾಗ, ಯೋಜನಾ ಇಲಾಖೆ. 

5. ಸಿ.ಆರ್‌. ಚಿಂದ್ರಶೇಖರ್‌, 

ವೈಜ್ಞಾನಾಧಿಕಾರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


















































೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ ಭಾಗ - ೨ 
ಕ್ರ.ಸಂ. ಅಧಿಕಾರಿಯವರ ಹೆಸರು ಹುದ್ದೆ ಮತ್ತು ಪದನಾಮ 
6. ಎಸ್‌. ವಿರೂಪಾಕ್ಷಪ್ಪ, 
ಸರ್ಕಾರದ ಉಪ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. 
7. ಆರ್‌. ಬಸವರಾಜು, 
ಯೋಜನಾ ಸಮನ್ವಯಾಧಿಕಾರಿ ಲೋಕೋಪಯೋಗಿ ಇಲಾಖೆ. 
8. ಎಂ.ಎನ್‌. ಶೇಷಪ್ಪ, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಅರ್ಥಿಕ ಇಲಾಖೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 32 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 728 ಡಿಪಿಐ 2003, ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್‌ 2003 

ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಉಪನಿರ್ದೇಶಕರುಗಳು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳಿಗೆ 
ರೂ.10620-14960ರ ವೇತನ ಶ್ರೇಣಿಯ ಸಹನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿನೀಡಿ, ಅವರುಗಳ ಹೆಸರುಗಳ ಮುಂದೆ ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಗಳಿಗೆ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 





























ಕ್ರ.ಸಂ. ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಸ್ಥಾನಪನ್ನ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ನ 
ಶ್ರೀಮತಿ : ಶ್ರೀ 
1. | ಎಂ. ಚಂದ್ರಶೇಖರಯ್ಯ, ಪ್ರಾಂಶುಪಾಲರು (ಸಿ.ಟಿ.ಇ.), 
ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಚಿತ್ರದುರ್ಗ. 
ಚಿಕ್ಕಮಗಳೂರು ಜಿಲ್ಲೆ. 
2. | ಸಿ.ಎಸ್‌. ಹಿರೇಮಠ, ಸಹ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ಪ್ರಾಂಶುಪಾಲರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹೆಚ್ಚುವರಿ ಆಯುಕ್ತರ ಕಛೇರಿ, ಗುಲ್ಬರ್ಗಾ. 
(ಡಯಟ್‌) ದಾವಣಗೆರೆ. 
3. | ಎಸ್‌.ಜಿ. ಭಟ್ಟ, ರೀಡರ್‌, ಸಹ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ (ಸಿ.ಟಿ.ಇ.), ಹೆಚ್ಚುವರಿ ಆಯುಕ್ತರ ಕಛೇರಿ, ಹುಬ್ಬಳ್ಳಿ. 
ಬೆಳಗಾವಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 30 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಶಿಕ್ಷಣ ಇಲಾಖೆ. (ಸೇವೆಗಳು-1,2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 205 ಎಲ್‌ಎಸಿ 2003, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್‌ 2003 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸಿಆಸುಇ 104 ಸೇಉನ್ಯಾ 2003 ದಿನಾಂಕ: 
1.12.2003 ರನ್ವಯ ಕಾನೂನು ಇಲಾಖೆಯ ವಶಕ್ಕೆ ನೀಡಲಾದ ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಈ ಕೆಳಗಿನಂತೆ ನೇಮಕ ಮಾಡಲಾಗಿದೆ. 
ಹೆಸರು ಮತ್ತು ಈಗ ಕೆಲಸ ನಿರ್ವಹಿಸುತ್ತಿರುವ ಸ್ಥಾನ 
1. | ಶ್ರೀ ರುದ್ರಗೌಡ ಎಸ್‌. ಪಾಟೀಲ್‌ ಪ್ರೆಸೈಡಿಂಗ್‌ ಅಧಿಕಾರಿ, ಕಾರ್ಮಿಕ ನ್ಯಾಯಾಲಯ 
ಮೊದಲನೆ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗುಲ್ಬರ್ಗ. ಗುಲ್ಬರ್ಗ. (ಖಾಲಿಯಿರುವ ಸ್ಥಾನದಲ್ಲಿ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಕಾನೂನು ಇಲಾಖೆ. (ಆಡಳಿತ-1) 





ಷ್‌ 
ಕ್ರ.ಸಂ. 


ನೇಮಕ ಮಾಡಲಾದ ಸ್ಥಾನ 




















ಪಿ.ಆರ್‌. 31 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ ೫೧ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 69 ಇಟಿಐ 99, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್‌ 2003 

ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ತರಬೇತಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಳಕಂಡ ಅಧಿಕಾರಿಗಳಿಗೆ ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ: ಕಾಇ 69 ಇಟಿಐ 99, ದಿನಾಂಕ: 05.10.99 ರಲ್ಲಿ ನಿಯಮ 32 ರನ್ವಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ನೇಮಕಾತಿ 
ಮಾಡಲಾಗಿದ್ದ ಆದೇಶವನ್ನು ಮಾರ್ಪಡಿಸಿ ಕರ್ನಾಟಕ ನಾಗರೀಕ ಸೇವಾ (ಆರ್‌.ಪಿ.ಪಿ. ಮತ್ತು ಪಿ) ನಿಯಮಗಳು 1978ರ ನಿಯಮ 2(3) 
ಪ್ರಕಾರ ಅವರುಗಳ ಹೆಸರಿನ ಮುಂದೆ ನಮೂದಿಸಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ ರೂ.9580-14200ರ ವೇತನ ಶ್ರೇಣಿಯ 
ಪ್ರಾಚಾರ್ಯರು ದರ್ಜೆ-1 : ಉಪ ನಿರ್ದೇಶಕರು (ತರಬೇತಿ) ಹುದ್ದೆಗೆ ಸ್ಥಾನಪನ್ನ ಆಧಾರದ ಮೇಲೆ ಮುಂಬಡ್ತಿ ನೀಡಲಾಗಿದೆ. 














ಕ್ರ.ಸಂ. ಅಧಿಕಾರಿಗಳ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ದಿನಾಂಕ: 
1. | ಶ್ರೀ ಚಂದ್ರಶೇಖರ್‌ ಬಿ.ಎಲ್‌. 11.10.1999 (ಪೂರ್ವಾಹು) 
ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ. ಕೆ.ಜಿ.ಎಫ್‌. 
2. ಶ್ರೀ ರಮೇಶ್‌ ಪಿ. 11.10.1999 (ಪೂರ್ವಾಹ್ನ) 
ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ. , ದಾವಣಗೆರೆ. 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಸುಬ್ರಮಣ್ಯರಾವ್‌ 
ಪಿ.ಆರ್‌. 33 ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ. (ಉದ್ಯೋಗ ಮತ್ತು ತರಬೇತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 318 ಸಿಜಿಇ 2003, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2003 

ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇವೆಗಳು ನಿರ್ದೇಶನಾಲಯದ ವಿಶೇಷ ನೇಮಕಾತಿ ಆಯ್ಕೆ ಸಮಿತಿಯು, ಅಧಿಸೂಚನೆ 
ಸಂಖ್ಯೆ: ಎಸ್‌ಆರ್‌ಎಸ್‌:11:2003-04, ದಿನಾಂಕ: 19.9.2003 ರಲ್ಲಿ ಅಂತಿಮವಾಗಿ ಕ್ಲಿನಿಕಲ್‌ ಸೈಕಾಲಜಿಸ್ಟ್‌ ಹುದ್ದೆಗೆ ಆಯ್ಕೆ ಮಾಡಿ, 
ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದರಿಂದ, ಈ ಕೆಳಗಿನ ಅಭ್ಯರ್ಥಿಗಳಿಗೆ ಈ ಕೆಳಗಿನ ಸೇವಾ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು, 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಯಲ್ಲಿ 
ಕ್ಲಿನಿಕಲ್‌ ಸೈಕಾಲಜಿಸ್ಟ್‌ ಹುದ್ದೆಗೆ ವೇತನ ಶ್ರೇಣಿ ರೂ.6000-11200 ರಲ್ಲಿ ಹೆಸರಿನ ಮುಂದೆ ಕಾಣಿಸಿದ ಸ್ಥಳದಲ್ಲಿ ನೇಮಕ ಮಾಡಲಾಗಿದೆ. 














ಕ್ರ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಹುಟ್ಟಿದ ಹುದ್ದೆಯ ಕ್ಲಿನಿಕಲ್‌ ಸೈಕಾಲಜಿಸ್ಟ್‌ 
ಸಂ. ದಿನಾಂಕ ವರ್ಗೀಕರಣ ಹುದ್ದೆಗೆ ನೇಮಕ 
ಮಾಡಲಾದ ಸ್ಥಳ 
1 | ಶ್ರೀನಿವಾಸ್‌ ಬಿನ್‌ ರುಕ್ಕಪ್ಪ, 18.09.1975 | ಜಿ.ಎಂ. 2 | ಜಿಲ್ಲಾ ಸಾರ್ವಜನಿಕ 
ದಂಡೋಲಿ, ಮನೆ ನಂ.13, ಸರ್ವೋದಯ ಕಾಲೋನಿ, ಆಸ್ಪತ್ರೆ, ರಾಯಚೂರು. 
ಶಹಬಾದ್‌ ರಸ್ತೆ, ಗುಲ್ಬರ್ಗಾ. 
2 | ಮರಿಲಿಂಗಪ್ಪ ಹೊಸಮನಿ ಬಿನ್‌ ಜೆಟ್ಟಪ್ಪ ಹೊಸಮನಿ, 20.11.1969 ಎಸ್‌.ಸಿ. ಜಿಲ್ಲಾ ಸಾರ್ವಜನಿಕ 
ಮದ್ದರಕಿ ಪೋಸ್ಟ್‌, ಶಹಪೂರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. (ಜಿ) 1 ಆಸ್ಪತ್ರೆ, ಬೀದರ್‌. 
3 | ಆಶಾ ಹೆಚ್‌.ಕೆ. ಬಿನ್‌ ಎಲ್‌. ಕುಮಾರಸ್ವಾಮಿ, 20.05.1972 ಜಿ.ಎಂ. ಜಿಲ್ಲಾ ಸಾರ್ವಜನಿಕ 
ಮನೆ ನಂ.590, 5ನೇ ಮುಖ್ಯರಸ್ತೆ, ಕೆ.ಆರ್‌. ಬಡಾವಣೆ, (ಎಫ್‌) 2 | ಆಸ್ಪತ್ರೆ, ತುಮಕೂರು. 


ತಿಪಟೂರು, ತುಮಕೂರು ಜಿಲ್ಲೆ. 





4 | ಶೌಕತ್‌ ಆಲಿ ಎನ್‌. ಅತ್ತಾರ್‌ ಬಿನ್‌ ನಿಜಾಮುದ್ದೀನ್‌ ಅತ್ತಾರ್‌, | 01.06.1976 | ಸಿ-2 (ಎ) | ಜಿಲ್ಲಾ ಸಾರ್ವಜನಿಕ 











ರಿಜ್ವಾನ್‌ ಬಿಲ್ಲಿಂಗ್‌, ಜಗದಾಳೆ ಗಲ್ಲಿ, ಬಿಜಾಪುರ. ಜಿ.1 ಆಸ್ಪತ್ರೆ, ಬಿಜಾಪುರ. 
5 | ರೇಣುಕಾದೇವಿ ಬಗಾಲೆ ಬಿನ್‌ ಸಂಗ್ರಾಮಪ್ಪ ಬಗಾಲೆ, 22.07.1974 | ಸಿ-ಎ (ಎ) | ಜಿಲ್ಲಾ ಸಾರ್ವಜನಿಕ 
ಎಂ.ಐ.ಜಿ. 21, ಎರಡನೇ ಹಂತ, ಆದರ್ಶನಗರ, ಗುಲ್ಬರ್ಗಾ. ಎಫ್‌ 1 ಆಸ್ಪತ್ರೆ, ಹಾವೇರಿ. 
6 | ಚಂದ್ರಕಾಂತ್‌ ಬಿನ್‌ ಬಂಡೆಪ್ಪ, 15.05.1974 ಜಿ.ಎಂ. ಜಿಲ್ಲಾ ಸಾರ್ವಜನಿಕ 
ಅರುಣಕಲ್‌ ಪೋಸ್ಟ್‌, ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. (ಆರ್‌) 1 ಆಸ್ಪತ್ರೆ, ಗುಲ್ಬರ್ಗಾ. 
7 | ಬಿ.ಎನ್‌. ವೇದಮೂರ್ತಿ ಬಿನ್‌ ನಂಜಪ್ಪ, 22.07.1969 ಜಿ.ಎಂ. | ಜಿಲ್ಲಾ ಸಾರ್ವಜನಿಕ 
ಬಿ.ಸಿ. ಬೀಳಗಿಹಳ್ಳಿ, ಮತಿಗಟ್ಟ ಪೋಸ್ಟ್‌, (ಆರ್‌) 2 | ಆಸ್ಪತ್ರೆ, ಚಿತ್ರದುರ್ಗ. 

















ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ, 








೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ ಭಾಗ - ೨ 





ಷರತ್ತು ಮತ್ತು ನಿಬಂಧನೆಗಳು: 

1) ಈ ನೇಮಕಾತಿಯು 1977ರ ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು ಹಾಗೂ ಕಾಲಕಾಲಕ್ಕೆ ಜಾರಿಯಲ್ಲಿರುವ 
ಇತರೆ ಸಂಬಂಧಪಟ್ಟ ನಿಯಮಗಳು ಮತ್ತು ಆದೇಶಗಳಿಗನುಗುಣವಾಗಿರುತ್ತದೆ. 

2) ಅಭ್ಯರ್ಥಿಗಳು, ಕ್ಲಿನಿಕಲ್‌ ಸೈಕಾಲಜಿಸ್ಟ್‌ ಹುದ್ದೆಯಲ್ಲಿ, ಹಾಜರಾದ ದಿನಾಂಕದಿಂದ ಎರಡು ವರ್ಷಗಳ ಕಾಲ ಸದರಿ ಹುದ್ದೆಯಲ್ಲಿ 
ಪರೀಕ್ಟಾರ್ಥಿಗಳಾಗಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಯು, ಇಲಾಖೆಯಲ್ಲಿ ನಿಗದಿಪಡಿಸಲಾದ ಇಲಾಖಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಬೇಕು. 

3) ಈ ನೇಮಕಾತಿಯು ಖಾಯಂಪೂರ್ವ ಸೇವಾ ಅವಧಿಯ ಮೇರೆಗೆ ಹಂಗಾಮಿಯಾಗಿರುತ್ತದೆ. 

4) ಅಭ್ಯರ್ಥಿಯು, ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ವಿದ್ಯಾರ್ಹತೆಯ ಅಂಕಪಟ್ಟಿಗಳು, ಜನ್ಮ 
ದಿನಾಂಕದ ಬಗ್ಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿ ಪ್ರಮಾಣಪತ್ರಗಳನ್ನು 
ಹಾಜರುಪಡಿಸಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಇವರಿಂದ ಚಲನಾದೇಶವನ್ನು ಪಡೆದು, ನೇಮಿಸಿರುವ ಸ್ಥಳದಲ್ಲಿ ಹಾಜರಾಗತಕ್ಕದ್ದು. 

5) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದವರ ಅಭ್ಯರ್ಥಿಗಳ ಹಕ್ಕನ್ನು ಸಮರ್ಥಿಸುವ ಸಲುವಾಗಿ 
ಜಾತಿ ಮತ್ತು ಆದಾಯ ಸಿಂಧುತ್ವ ಪ್ರಮಾಣ ಪತ್ರಗಳ ತನಿಖೆಗೆ ಒಳಪಟ್ಟಿರುತ್ತದೆ. 

6 ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣಪತ್ರಗಳನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 
ಹಾಜರುಪಡಿಸತಕ್ಕದ್ದು. 

7) ಈ ಅಧಿಸೂಚನೆಯಲ್ಲಿ, ನೇಮಕಗೊಂಡ ಅಭ್ಯರ್ಥಿಗಳು ಈ ಆದೇಶ ಸ್ವೀಕರಿಸಿದ ದಿನಾಂಕದಿಂದ 15 ದಿವಸಗಳ ಒಳಗಾಗಿ 
ನೇಮಕಾತಿ ಮಾಡಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ, ಸದರಿ ನೇಮಕಾತಿ ಆದೇಶವು ರದ್ದಾಗುತ್ತದೆ. 

8) ಸದರಿ ಅಭ್ಯರ್ಥಿಗಳ ಜ್ಯೇಷ್ಟತೆಯು ಆಯ್ಕೆ ಪ್ರಾಧಿಕಾರವು ಹೊರಡಿಸಿರುವ ಅಂತಿಮ ಆಯ್ಕೆ ಪಟ್ಟಿಯಂತೆ ಇರುತ್ತದೆ. 

9) ಕೆಲಸಕ್ಕೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ಲಿಖಿತ ರೂಪದಲ್ಲಿ ಸಮರ್ಥನಾ ಘೋಷಣೆಯನ್ನು ಸಲ್ಲಿಸಬೇಕು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಎಸ್‌. ಜಗದೀಶಯ್ಯ 
ಪಿ.ಆರ್‌. 34 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅನಾಸ 240 ಆಇಸೇ 2003, ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್‌ 2003 
ಶ್ರೀ ಎಸ್‌.ಇ. ಮಹದೇವಪ್ಪ, ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಹಾವೇರಿ ಜಿಲ್ಲೆ, ಹಾವೇರಿ 
ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪನಿರ್ದೇಶಕರು, ಮೈಸೂರು ಜಿಲ್ಲೆ, ಮೈಸೂರು ಡಾ: 
ಕೆ. ರಾಮೇಶ್ವರಪ್ಪ, ಉಪನಿರ್ದೇಶಕರು ಇವರ ಅಮಾನತ್ತಿನಿಂದ ತೆರವಾದ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ. ಶ್ರೀನಿವಾಸನ್‌ 
ಪಿ.ಆರ್‌. 35 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಕ್ರಮಾಂಕ: ಇಡಿ 131 ಡಿಜಿಒ 2002, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್‌ 2003 
ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯ ಈ ಕೆಳಕಂಡ ಮೇಲ್ವಿಚಾರಕರುಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶಗಳವರೆಗೆ ರೂ.5575-10620 ವೇತನ ಶ್ರೇಣಿಯಲ್ಲಿ ತಾಂತ್ರಿಕ ಸಹಾಯಕ ನಿರ್ದೇಶಕ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಎದುರು ಕಾಣಿಸಿದ ಹುದ್ದೆಗಳಿಗೆ ನೇಮಕ ಮಾಡಲಾಗಿದೆ. 
1. ಶ್ರೀ ವೆಂಕಟಸ್ವಾಮಪ್ಪ ಶಾಖಾ ಮುದ್ರಣಾಲಯ, ಮಂಗಳೂರು. 
2. ಶ್ರೀ ಬಿ.ಜಿ. ಬಾಲರಾಜು, ಶಾಖಾ ಮುದ್ರಣಾಲಯ, ತುಮಕೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 36 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ. 
HIGH COURT OF KARNATAKA 
NOTIFICATION No. GOB(1)3/2003, Bangalore, Dated: 16th December 2003 


The services of Sri Chandrashekhar Margoor, Il Addl. Civil Judge (Jr.Dn.) and JMFC Il Court, 
Gulbarga, are placed at the disposal of the Government for being appointed as Under Secretary to 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ ೫೩ 





Government, Legal Cell, Karnataka Bhavan, New Delhi, in the interest of public service, to take effect 
immediately. 
By Order of the High Court, 
N. ANANDA 
P.R. 37 Registrar General. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 87 ಸಸಿವಿ 2003, ಬೆಂಗಳೂರು, ದಿನಾಂಕ: 1ನೇ ಜನವರಿ 2004 

ಶ್ರೀ ಮೊಹಮದ್‌ ಜಮಾಲುದ್ದೀನ್‌ ಖಾನ್‌, ಮ್ಯಾನೇಜರ್‌, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ » (ಕೆ.ಎಸ್‌.ಎಫ್‌.ಸಿ.) 
ಬೆಂಗಳೂರು ಇವರನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯಲ್ಲಿ ಸರ್ಕಾರಿ 
ಆದೇಶ ಸಂಖ್ಯೆ: ಸಿಆಸುಇ 87 ಸಸಿವಿ 2003, ದಿನಾಂಕ: 1.1.2004ರ ಅನ್ವಯ ಸೃಜಿಸಲಾಗಿರುವ ವಿಶೇಷ ಕರ್ತವ್ಯಾಧಿಕಾರಿ-॥| (ವೇತನ 
ಶ್ರೇಣಿ ರಹಿತ ಹುದ್ದೆ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 15(1) (ಎ)ರ ಅನ್ವಯ 
ಗುತ್ತಿಗೆ ಆಧಾರದ ಮೇರೆಗೆ ನೇಮಿಸಲಾಗಿದೆ. 

ಇವರ ಗುತ್ತಿಗೆ ಆಧಾರದ ನೇಮಕದ ಷರತ್ತು ಹಾಗೂ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 38 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ನೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 119 ಸೇಉನ್ಯಾ 2003, ಬೆಂಗಳೂರು, ದಿನಾಂಕ: 1ನೇ ಜನವರಿ 2004 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ (1) 1/2003 ದಿನಾಂಕ: 18.12.2003ರ ಅನ್ವಯ ಈ ಕೆಳಕಂಡ 
ಜಿಲ್ಲಾ ನ್ಯಾಯಾಧೀಶರ ಸೇವೆಯನ್ನು ಅವರ ಹೆಸರಿನ ಮುಂದೆ ಕಾಣಿಸಿರುವಂತೆ ನೇಮಿಸಲು ಕೂಡಲೇ ಜಾರಿಗೆ ಬರುವಂತೆ ಕರ್ನಾಟಕ ಉಚ್ಚ 
ನ್ಯಾಯಾಲಯಕ್ಕೆ ಹಿಂದಿರುಗಿಸಲಾಗಿದೆ. 











ಕ್ರ.ಸಂ. ಹೆಸರು ಮತ್ತು ಈಗ ಕೆಲಸ ಮಾಡುತ್ತಿರುವ ಜಾಗ ವರ್ಗಾಯಿಸಿರುವ ಜಾಗ 
1. | ಶ್ರೀ ಸಿ.ಜಿ. ಹುನಗುಂದ್‌, 3ನೇ ಅಪರ ಜಿಲ್ಲಾ ಹಾಗೂ ಸತ್ರ 
ಜಿಲ್ಲಾ ನ್ಯಾಯಾಧೀಶರು, ಅನ್ಯ ಸೇವೆಯ ಮೇಲೆ ಪ್ರಿಸೈಡಿಂಗ್‌ ಆಫೀಸರ್‌, ನ್ಯಾಯಾಧೀಶರು, ಮೈಸೂರು. 
ಕರ್ನಾಟಕ ವಕ್ಫ್‌ ಟ್ರಿಬ್ಯೂನಲ್‌, ಮೈಸೂರು. 
2. ಶ್ರೀ ಮೂಸೆಕುನ್‌ಹಿ ನಾಯರ್‌ಮೂಲೆ, 2ನೇ ಅಪರ ನಗರ ಸಿವಿಲ್‌ ಮತ್ತು ಸತ್ರ 
ಜಿಲ್ಲಾ ನ್ಯಾಯಾಧೀಶರು, ಅನ್ಯ ಸೇವೆಯ ಮೇಲೆ ಪ್ರಿಸೈಡಿಂಗ್‌ ಆಫೀಸರ್‌, ನ್ಯಾಯಾಧೀಶರು, ಬೆಂಗಳೂರು ನಗರ. 
ಕರ್ನಾಟಕ ವಕ್ಫ್‌ ಟ್ರಿಬ್ಯೂನಲ್‌, ಬೆಂಗಳೂರು. 

















ಭಾಗ-2 
ಕರ್ನಾಟಕ ಉಚ್ಚೆ ನ್ಯಾಯಾಲಯದ ಪತ್ರ ಸಂಖ್ಯೆ: ಜಿಒಬಿ (1) 1/2003 ದಿನಾಂಕ: 18.12.2003ರ ಅನ್ವಯ ಈ ಕೆಳಕಂಡ ಜಿಲ್ಲಾ 
ನ್ಯಾಯಾಧೀಶರನ್ನು ತಮ್ಮ ಹುದ್ದೆಗಳ ಕರ್ತವ್ಯದ ಜೊತೆಗೆ ಈ ಕೆಳಗೆ ಕಾಣಿಸಿರುವ ಹುದ್ದೆಗಳ ಕರ್ತವ್ಯವನ್ನು ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸಮವರ್ತಿಯಾಗಿ ನಿರ್ವಹಿಸಲು ನೇಮಿಸಲಾಗಿದೆ. 














ಕ್ರ.ಸಂ. ಪ್ರಿಸೈಡಿಂಗ್‌ ಅಧಿಕಾರಿಯವರ ಪದನಾಮ ಸಮವರ್ತಿಯಾಗಿ ನೇಮಿಸಲಾದ ನ್ಯಾಯಾಲಯದ ಹೆಸರು 
1. 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಪ್ರಿಸೈಡಿಂಗ್‌ ಅಧಿಕಾರಿ, ಕರ್ನಾಟಕ ವಕ್ಸ್‌ ನ್ಯಾಯ ಮಂಡಳಿ, 
ಮೈಸೂರು. ಮೈಸೂರು. 
2; 2ನೇ ಅಪರ ನಗರ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, ಪ್ರಿಸೈಡಿಂಗ್‌ ಅಧಿಕಾರಿ, ಕರ್ನಾಟಕ ವಕ್ಫ್‌ ನ್ಯಾಯ ಮಂಡಳಿ, 
ಬೆಂಗಳೂರು ನಗರ. ಬೆಂಗಳೂರು. 
3. ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ, ಗುಲ್ಬರ್ಗಾ. ಪ್ರಿಸೈಡಿಂಗ್‌ ಅಧಿಕಾರಿ, ಕರ್ನಾಟಕ ವಕ್ಸ್‌ ನ್ಯಾಯ ಮಂಡಳಿ, 
ಗುಲ್ಬರ್ಗಾ. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 39 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-3) 





೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 153 ಸೇಇಮು 2003, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2003 
ಡಾ: ಎಸ್‌.ಎಂ. ಜಂಗೆ, ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇವೆಗಳು, ಹಾಲಿ ನಿರ್ದೇಶಕರು, ರಾಜ್ಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ, ಬೆಂಗಳೂರು, ಇವರ ಜನ್ಮ ದಿನಾಂಕ: 5.3.1946 ಆಗಿದ್ದು, ಅಧಿಕಾರಿಯು 58 ವರ್ಷ 
ವಯೋಮಿತಿ ತಲುಪಿ ದಿನಾಂಕ: 31.03.2004 ರಂದು ಅಪರಾಹ್ನ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ 
ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 40 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 365 ಸಅರ 2003, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2003 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳ ರಜೆ ಖಾತೆಯಲ್ಲಿ ಗರಿಷ್ಟ ಮೊತ್ತದ 240 
ದಿನಗಳು ಗಳಿಕೆ ರಜೆ ಮೀರುತ್ತಿರುವ ಕಾರಣ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 3 ಎಸ್‌ಆರ್‌ಎಸ್‌ 2002, ದಿನಾಂಕ: 28.12.2002ರ 
ಮೇರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ದಿನಾಂಕ: 31.12.2003 ರಂದು ಒಪ್ಪಿಸಿಕೊಂಡು 2003-2004 ಬ್ಲಾಕ್‌ನಲ್ಲಿ 
ರಜೆ ನಗದೀಕರಣ ಸೌಲಭ್ಯ ಪಡೆಯಲು ಮಂಜೂರಾತಿ ನೀಡಲಾಗಿದೆ. 















































ಕ್ರಮ ಅಧಿಕಾರಿಯವರ ಹೆಸರು ಹುದ್ದೆ ಮತ್ತು ಪದನಾಮ ನಗದೀಕರಣ ಮಂಜೂರಾದ ನಂತರ 
ಸಂಖ್ಯೆ ಖಾತೆಯಲ್ಲಿ ಜಮೆ ಇರುವ ಗಳಿಕೆ ರಜೆ 
1 2 3 
1. ಮಹಾಬಲೇಶ್ವರ ರಾಮಯ್ಯ ಹೆಗಡೆ, 225 ದಿನಗಳು 
ಸರ್ಕಾರದ ಕಾರ್ಯದರ್ಶಿ, ಸಂ.ವ್ಯ. ಮತ್ತು ಶಾ.ರ. ಇಲಾಖೆ. 
2 ಬಿ. ರಾಮಸ್ವಾಮಿ, 225 ದಿನಗಳು 
ಜಂಟಿ ಕಾರ್ಯದರ್ಶಿ, ಕೃ. ಮತ್ತು ತೋ. ಇಲಾಖೆ. 
3. ಎಂ.ಸಿ. ಚಂದ್ರಕುಮಾರಿ, ಉ.ಕಾ. 225 ದಿನಗಳು 
(ಆಂ.ಆ.ಸ.) ವ. ಮತ್ತು ನ. ಇಲಾಖೆ. 
4. | ಎಂ.ಡಿ. ರವೀಂದ್ರನಾಥ್‌, ಉ.ಕಾ. 225 ದಿನಗಳು 
ವಾ.ಪ್ರ. ಮತ್ತು ಯು.ಸೇ. ಇಲಾಖೆ. 
5. | ಹೆಚ್‌.ಎಸ್‌. ವೆಂಕಟೇಶಯ್ಯ, 225 ದಿನಗಳು 
ನಿರ್ದೇಶಕರು, ಸಚಿವಾಲಯ ತರಬೇತಿ ಸಂಸ್ಥೆ. 
6. | ಬಿ.ವಿ. ನಟರಾಜನ್‌, 225 ದಿನಗಳು 
ಉಪ ಕಾರ್ಯದರ್ಶಿ, ವಾ.ಪ್ರ. ಮತ್ತು ಯು.ಸೇ. ಇಲಾಖೆ. 
7. ಭಾ.ಭೀ. ಪತ್ತಾರ್‌, 221 ದಿನಗಳು 
ಸ.ಪ್ರಾ. ಮತ್ತು ಪ.ನಿ.ಉ.ಕಾ. ಸಂ.ವ್ಯ. ಮತ್ತು ಶಾ.ರ. ಇಲಾಖೆ. 
8. ಡಾ: ಎಂ.ಹೆಚ್‌. ಬಾಲಕೃಷ್ಣಯ್ಯ, 224 ದಿನಗಳು 
ನಿರ್ದೇಶಕರು, (ತಾಂತ್ರಿಕ) ಅ.ಪ.ಜೀ.ಪ. ಇಲಾಖೆ. 
9. ಕೆ. ಸುಧಾಕರ ಶೆಟ್ಟಿ, 225 ದಿನಗಳು 
ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ. 
10. ಕೆ. ದ್ವಾರಕನಾಥ ಬಾಬು, 225 ದಿನಗಳು 
ಸ.ಪ್ರಾ. ಮತ್ತು ಪ.ನಿ.ಅ.ಕಾ. ಸಂ.ವ್ಯ. ಮತ್ತು ಶಾ.ರ. ಇಲಾಖೆ. 
11. | ರಿಚಾರ್ಡ್‌ ಲೋಬೋ, 225 ದಿನಗಳು 
ಸ.ಪ್ರಾ. ಮತ್ತು ಪ.ನಿ.ಅ.ಕಾ. ಸಂ.ವ್ಯ. ಮತ್ತು ಶಾ.ರ. ಇಲಾಖೆ. 
12. | ಅಹ್ಮದ್‌ ಎ. ಮುಖದರ್‌, 213 ದಿನಗಳು 
ಅ.ಕಾ. ಸಹಕಾರ ಇಲಾಖೆ. 
13. | ಎಂ. ವೆಂಕಟರಸಪ್ಪ, 225 ದಿನಗಳು 
ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ. 










































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ ೫೫ 

1 2 3 

14. | ಚಿಕ್ಕಹನುಮಂತಯ್ಯ, 225 ದಿನಗಳು 
ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ. 

15. | ಎಂ.ಎಸ್‌. ದೇಸಾಯಿ, 225 ದಿನಗಳು 
ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 

16. | ಹೆಚ್‌.ಎಸ್‌. ಉದಯಶಂಕರ್‌, ಅ.ಕಾ. 221 ದಿನಗಳು 
ಆ. ಮತ್ತು ನಾ.ಸ. ಇಲಾಖೆ. 

17. | ಕೆ. ಕೃಷ್ಣಮೂರ್ತಿ, 213 ದಿನಗಳು 
ಉಪ ನಿರ್ದೇಶಕರು (ಅ.ಕಾ.), ಸಚಿವಾಲಯ ತರಬೇತಿ ಸಂಸ್ಥೆ. 

18. | ಎಸ್‌. ವಿಶಾಲಾಕ್ಷಮೃ್ಮ 213 ದಿನಗಳು 
ಅಧೀನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. 

19. | ಎಸ್‌.ಕೆ. ತೆಗ್ಗಿನಮನಿ, 225 ದಿನಗಳು 
ಅಧೀನ ಕಾರ್ಯದರ್ಶಿ, ಆ.ಕು.ಕ. ಇಲಾಖೆ. 

20. | ಹೆಚ್‌.ಆರ್‌. ನಾಗೇಂದ್ರ, ಅ.ಕಾ. 225 ದಿನಗಳು 
ಸಿ.ಆ.ಸು. ಇಲಾಖೆ (ಸೇವಾ ನಿಯಮಗಳು). 

21. | ಲ.ನಾ. ಸಾಲುಂಕೆ, 225 ದಿನಗಳು 
ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಕಾ.ಕೋ.). 

22. | ಆರ್‌. ಹನುಮಂತರಾಯ, ಅ.ಕಾ. 225 ದಿನಗಳು 
ಇಂ.ವ. ಮತ್ತು ನ. ಇಲಾಖೆ (ಕಾ.ಕೋ.). 

23. | ಎಲ್‌. ಶ್ರೀನಿವಾಸನ್‌, 225 ದಿನಗಳು 
ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಅಬಕಾರಿ). 

24. | ಕೆ.ಎಸ್‌. ಗೋಪಾಲಕೃಷ್ಣ, ಅ.ಕಾ. 225 ದಿನಗಳು 
ಆರ್ಥಿಕ ಇಲಾಖೆ. 

25. | ಎ.ಎಸ್‌. ಕಾಂತರಾಜು, 212 ದಿನಗಳು 
ಅಧೀನ ಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ. 

26. | ಎಸ್‌. ಸೀತಮ್ಮ ಅ.ಕಾ. 225 ದಿನಗಳು 
ವಾ.ಪ್ರ. ಮತ್ತು ಯು.ಸೇ. ಇಲಾಖೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 41 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಇ 205 ಮಾಇಸೇ 2003, ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್‌ 2003 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಮಾತೂ 239 ಮಾಇಸೇ 2000, ದಿನಾಂಕ: 30.08.2000 ಮತ್ತು ಸೇರ್ಪಡೆ ಆದೇಶ 
ದಿನಾಂಕ: 19.09.2000 ರನ್ವಯ ಕೃಷಿ ಮಾರಾಟ ಇಲಾಖೆಯ ಹೆಚ್ಚುವರಿ ನಿರ್ದೇಶಕರ ಪದವೃಂದದಲ್ಲಿ ಸ್ಥಾನಪನ್ನ ಪದೋನ್ನತಿ 
ಹೊಂದಿರುವ ಶ್ರೀ ಬಿ.ಇ. ಗೋವಿಂದರಾಜು ಇವರು ಸದರಿ ಹುದ್ದೆಯ ಪ್ರಭಾರವನ್ನು ದಿನಾಂಕ: 04.09.2000 ರಂದು ವಹಿಸಿಕೊಂಡಿದ್ದು, 
ಕರ್ನಾಟಕ ಸರ್ಕಾರಿ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 193) (8) ಮತ್ತು (3) (0 ಯನ್ಹಯ ದಿನಾಂಕ: 
04.09.2001 ರಿಂದ ಅನ್ವಯಿಸುವಂತೆ ಸದರಿಯವರ ಸೇವೆಯನ್ನು ಹೆಚ್ಚುವರಿ ನಿರ್ದೇಶಕರ ಹುದ್ದೆಯಲ್ಲಿ ಸ್ಥಿರೀಕರಿಸಲಾಗಿದೆ. 

ಈ ಸ್ಥಿರೀಕರಣವು ಜೇಷ್ಟತಾ ಪಟ್ಟಿಗಳನ್ನು ಅಂತಿಮಗೊಳಿಸಿದ ನಂತರ ಪುನರ್‌ ಪರಿಶೀಲನೆಗೆ ಒಳಪಡುವ ಷರತ್ತಿಗೆ ಹಾಗೂ ಈ 
ಸ್ಥಿರೀಕರಣವು ಜೇಷ್ಟತೆಯ ಪುನರ್‌ ನಿಗದಿಗಾಗಿ ಯಾವುದೇ ಹೆಚ್ಚುವರಿ ಹಕ್ಕನ್ನು / ಅಧಿಕಾರವನ್ನು ನೀಡುವುದಿಲ್ಲವೆಂಬ ಷರತ್ತಿಗೆ 


ಒಳಪಡಿಸಲಾಗಿದೆ. 


ಪಿ.ಆರ್‌. 42 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಸ್‌. ಜಾಪಾಲಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 





೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೦೪ 


ಭಾಗ - ೨ 





ಆದೇಶಿಸಿದೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಗ್ರಾಅಪ 189 ಜಿಪಅ 2003, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2003 

ಅರ್ಜಿ ಸಂಖ್ಯೆ: 8350:2003 ರಲ್ಲಿ ದಿನಾಂಕ: 15.12.2003 ರಂದು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನೀಡಿರುವ 
ತೀರ್ಪಿನಂತೆ ಅಧಿಸೂಚನೆ ಸಂಖ್ಯೆ: ಗ್ರಾಅಪ 87 ಸೇಶಿಕಾ 2003, ದಿನಾಂಕ: 23.3.2003 ರಲ್ಲಿ ಮಾತೃ ಇಲಾಖೆಗೆ ಹಿಂತಿರುಗಿಸಲ್ಪಟ್ಟ 
ಆದೇಶದಲ್ಲಿರುವ ಶ್ರೀ ಜಿ.ಎನ್‌. ಮಲ್ಲಿಕಾರ್ಜುನಪ್ಪ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರನ್ನು ಖಾನಾಪುರ, ಜಿಲ್ಲಾ 
ಪಂಚಾಯತ್‌ ಇಂಜಿನಿಯರಿಂಗ್‌ ಉಪ ವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಹುದ್ದೆಯಲ್ಲಿಯೇ (ಶ್ರೀ ಎಸ್‌.ಸಿ. 
ಪಾಟೀಲ್‌, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರ ಸ್ಥಾನದಲ್ಲಿ 2003-2004ರ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಮುಂದುವರಿಸಿ 


ಶ್ರೀ ಎಸ್‌.ಸಿ. ಪಾಟೀಲ್‌ ಇವರ ಸ್ಥಳ ನಿಯುಕ್ತಿ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 


43 


ಎ. ಹೊನ್ನಪ್ಪ ನಾಯಕ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು-ಎ), 


ಗ್ರಾಮೀಣಾಭಿವೃದ್ದಿ ಮತ್ತು ಪಂ.ರಾಜ್‌ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 151 ಆಸೇವ 2003, ಬೆಂಗಳೂರು, ದಿನಾಂಕ: 2ನೇ ಜನವರಿ 2004 
ಕರ್ನಾಟಕ ಆಡಳಿತ ಸೇವೆಯ ಕಿರಿಯ ಶ್ರೇಣಿ ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 






































ನೇಮಿಸಿದೆ. 
ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 

1 ಎಂ.ಕೆ. ಶ್ರೀರಂಗಯ್ಯ, ಉಪಕಾರ್ಯದರ್ಶಿ-1, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಇವರ 

ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 

2 | ಎಸ್‌. ಕೃಷ್ಣಮೂರ್ತಿ, ಉಪವಿಭಾಗಾಧಿಕಾರಿ, ಕುಮಟಾ - ಖಾಲಿ ಹುದ್ದೆಗೆ. 
ನೇಮಕಾತಿ ನಿರೀಕ್ಷಣೆಯಲ್ಲಿ 

3 ಕೆ.ಎಸ್‌. ಮಂಜುನಾಥ್‌, ಆಡಳಿತಾಧಿಕಾರಿ, ಜಲಾನಯನ ಅಭಿವೃದ್ದಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ ನಿರ್ದೇಶನಾಲಯ, ಬೆಂಗಳೂರು - ಖಾಲಿ ಹುದ್ದೆಗೆ. 

4 ಎ. ಮರಿಗೌಡ, ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ, 
ಸಹಾಯಕ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ, | ಬೆಂಗಳೂರು (ಉತ್ತರ ವಲಯ) - ಖಾಲಿ ಹುದ್ದೆಗೆ. 
ಬೆಂಗಳೂರು. 

5 ಹೆಚ್‌. ಶ್ರೀನಾಥ್‌, ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ರಾಜ್‌ ಇಲಾಖೆಯಿಂದ ಹಿಂದಕ್ಕೆ ಪಡೆದು, ಯೋಜನಾ 
ಶೃಂಗೇರಿ. ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಬಳ್ಳಾರಿ - 

ಖಾಲಿ ಹುದ್ದೆಗೆ ನೇಮಿಸಿದೆ. 

6 ಜಿ.ಎಸ್‌. ನಾಯಕ್‌, ಉಪವಿಭಾಗಾಧಿಕಾರಿ, ತುಮಕೂರು ಉಪವಿಭಾಗ, 
ಆಡಳಿತಾಧಿಕಾರಿ, ಆರ್ಥಿಕ ಮತ್ತು ಸಾಂಖ್ಯಿಕ ತುಮಕೂರು - ಖಾಲಿ ಹುದ್ದೆಗೆ. 
ನಿರ್ದೇಶನಾಲಯ, ಬೆಂಗಳೂರು. 

7 ಎಂ.ಎಸ್‌. ವಾಲೀಕರ್‌, ಉಪವಿಭಾಗಾಧಿಕಾರಿ, ಮಡಿಕೇರಿ ಉಪವಿಭಾಗ, 
ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು, ಮಡಿಕೇರಿ - ಖಾಲಿ ಹುದ್ದೆಗೆ. 
ಬಾಗಲಕೋಟೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 48 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 





